ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ವಿಷಯ 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 
392 


ಶ್ರೀ ಎನ್‌. ಎಸ್‌. ಬೋಸ್‌ರಾಜು (ವಿಧಾನ ಸಭೌಯಿಂದ 


ಚುನಾಯಿತರಾದವರು) 


ಪ್ರವಾಸೋದ್ಯಮ ಇಲಾಖೆಯಿಂದ ಮಂಜೂರಾತಿಗಿರುವ 


ಯೋಜನೆಗಳ ಬಗ್ಗೆ. ಹ 
06.03.2020 


ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 

ಕ್ರಸಂ. ಪ್ರಶ್ನೆ ಉತ್ತರ 

ಅ) 2019-20ನೇ ಸಾಲಿನಲ್ಲಿ 2019-20ನೇ ಸಾಲಿನಲ್ಲಿ ರಾಯಚೂರು ಜಿಲ್ಲೆಗೆ ಪ್ರವಾಸೋದ್ಯಮ 
ರಾಯಚೂರು ಜಿಲೆ ಡಿ | ಇಲಾಖೆಯಿಂದ ಮಂಜೂರಾಗಿರುವ ಯೋಜನೆಗಳ ವಿವರ ಈ ಕೆಳಕಂಡಂತಿವೆ; 
ಪ್ರವಾಸೋದ್ಯಮ ಮಂಜೂರಾಗಿರುವ 
ಇಲಾಖೆಯಿಂದ ಕಾಮಗಾರಿಯ ಹೆಸರು ಮೊತ್ತ 
ಮಂಜೂರಾಗಿರುವ ವಿವಿಧ (ಲಕ್ಷಗಳಲ್ಲ) 


ಯೋಜನೆಗಳು ಯಾವುವು; 
ಈ ಯೋಜನೆಗಳಿಗೆ 
ಮಂಜೂರಾಗಿರುವ 
ಅನುದಾನ ಎಷ್ಟು? 


ರಾಯಚೂರು ನಗರದ ಶ್ರೀ ರಾಮಲಿಂಗೇಶ್ವರ ಹಳೆ 
ಮಲಿಯಾಬಾದ್‌ ಇಲ್ಲಿ ಯಾತ್ರಿ ನಿವಾಸ ನಿರ್ಮಾಣ 


ರಾಯಚೂರು ನಗರದ ಶ್ರೀ ಈಶ್ವರ ದೇವಸ್ಥಾನ 
ಬಸವೇಶ್ವರ ಕಾಲೋನಿ ಇಲ್ಲಿ ಯಾತ್ರಿ ನಿವಾಸ ನಿರ್ಮಾಣ 


ರಾಯಚೂರು ಜಿಲ್ಲೆ ಮಾನ್ವಿ ತಾಲ್ಲೂಕಿನ ಜಡೇತಾತನ 
ದೇವಸ್ಥಾನದ ಹತ್ತಿರ ಮೂಲಭೂತ ಸೌಕರ್ಯ ಕಾಮಗಾರಿ 
ನಿರ್ಮಾಣ 


FN 


ರಾಯಚೂರು ಜಿಲ್ಲೆಯ ಮಸ್ಸಿ ಪಟ್ಟಣದ ಶ್ರೀಬೆಟ್ಟದ | 
ಮಲ್ಲಿಕಾರ್ಜುನಸ್ವಾಮಿ ದೇವಸ್ಥಾನಕ್ಕೆ ಸಿ.ಸಿ.ರಸ್ತೆ ಮತ್ತು ವಿವಿಧ 
ಮೂಲಸೌಲಭ್ಯ ಕಾಮಗಾರಿಗಳು 


100.00 


(9 


ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ 
ರೌಡ್‌ಕುಂದ ಶ್ರೀಮುರುಗೇಶ್ವರಿ ದೇವಸ್ಥಾನದ ಹತ್ತಿರ 
ಮೂಲಭೂತ ಸೌಕರ್ಯ ಅಭಿವೃದ್ದಿ. 


ಒಟ್ಟು 
ಆಟ 


ಕಡತ ಸಂಖ್ಯೆ: ಟಿಓಆರ್‌ 35 ಟಿಡಿವಿ 2020 


(ಸಿ.ಟಿ.ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತು_ ಕ್ರೀಡಾ ಸಚಿವರು. 


